ಕರ್ನಾಟಕ ವಿಧಾನ ಪರಿಷತ್ತು 


ಚಕ್ಕೆ ಗುರುತಾದ ಪ್ಲ ಸಂಖ್ಯೆ 73775) 

ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌ ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

| ಉತ್ತರಿಸಚೇಕಾದ ದನಾಂಕ 07-12-2020 

ಉತ್ತರಿಸುವ ಸಚಿವರು ಆರೋಗ್ಯ ಮೆತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ 

ಸಚಿವರು 
ಷ್‌ ತ್ತರ 

ಸರ್ಕಾರಿ ಆಸ್ಪತೆಗಳಲ್ಲಿ ವೈದ್ಯಾಧಿಕಾರಿಗಳ 
ಕೊರತೆಯಿಂದ ಸಾರ್ವಜನಿಕರಿಗೆ ಬಂದಿದೆ. 


ಅನಾನುಕೂಲವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸದರಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


ರಾಜ್ಯದಲ್ಲಿ ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ/ ದಂತ 
ಆರೋಗ್ಯಾಧಿಕಾರಿ/ತಜ್ಞ ವೈದ್ಯರ ಹುದ್ದೆಗಳನ್ನು ವಿಶೇಷ ನೇರ ನೇಮಕಾತಿ 
ನಿಯಮಗಳ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. 


ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ 
ವೈದ್ಯರುಗಳನ್ನು ನೇಮಕಾತಿ ಮಾಡಲು ಸರ್ಕಾರ 
ಕೈಗೊಂಡಕ್ರಮಗಳೇನು: 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 
ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸರ್ಕಾರಿ 
ಆದೇಶ ಸಂಖ್ಯೆ: ಆಕುಕ 297 ಹೆಚ್‌ಎಸ್‌ಹೆಚ್‌ 2015, ದಿನಾಂಕ: 22-04- 
2016 ಹಾಗೂ ಆಕುಕ 359 ಹೆಚ್‌ಎಸ್‌ಹೆಚ್‌ 2016, ದಿನಾಂಕ: 01-08- 
2016 (ಎಂಬಿಬಿಎಸ್‌ ವೈದ್ಯಾಧಿಕಾರಿಗಳ ಹುದ್ದೆಗೆ ಎದುರು ಆಯುಷ್‌ ವೈದ್ಯರ 


ನೇಮಕಾತಿ) ಹಾಗೂ ತಜ್ಞ ವೈದ್ಯರನ್ನು “ಗ Cal Basis” ಮೇಲೆ 
ತೆಗೆದುಕೊಳ್ಳಲು ಸರ್ಕಾರದ ಆದೇಶ ಸಂಖ್ಯೆಆಕುಕ 178 ಹೆಚ್‌ಎಸ್‌ಹೆ 
2011 ದಿನಾಂಕ: 20-05-2016ರಲ್ಲಿ ಮತ್ತು ಸರ್ಕಾರದ ಆದೇಶ ಸಂಖ್ಯೆ: 
ಆಕುಕ 554 ಹೆಚ್‌ಎಸ್‌ಹೆಚ್‌ 2016, ದಿನಾಂಕ: 22-11-2016 ರಲ್ಲಿ 
ಸೂಚಿತವಾದಂತೆ ತಜ್ಞ ವೈದ್ಯರುಗಳ ಎದುರು ಹುದ್ದೆಯಲ್ಲಿ ಎಂಬಿಬಿಎಸ್‌ 
ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಆಯುಕ್ತರು, 
ಆರೋಗ್ಯ ಮತ್ತು ಕುಕ ಸೇವೆಗಳು, ಬೆಂಗಳೂರು ಸುತ್ತೋಲೆ ಸಂಖ್ಯೆ: 
ಜೆಆರ್‌ಓ(1ಎ)/101/2012-13, ದಿನಾಂಕ: 09-12-2016 ರಂತೆ ಆಯಾ 
ಜಿಲ್ಲೆಯ ಜಿಲ್ಲಾಧಿಕಾರಿಗಳು/ ಜಿಲ್ಲಾ ಆಕುಕ ಅಧಿಕಾರಿಗಳಿಗೆ ಅನುಮತಿ 
ನೀಡಲಾಗಿದೆ. 

ಹಾಲಿ ಇಲಾಖೆಯಲ್ಲಿ 472 ವೈದ್ಯರು (ಎಂಬಿಬಿಎಸ್‌), 259 
ಆಯುಷ್‌ ವೈದ್ಯರು ಮತ್ತು 63 ದಂತ ವೈದ್ಯರುಗಳನ್ನು ಷರತ್ತು / 
ನಿಬಂಧನೆಗಳನ್ನಯ ಗುತ್ತಿಗೆ ಆಧಾರ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ. 


ಎಲ್ಲಾ ಜಿಲ್ಲಾ ಮತ್ತು ತಾಲ್ಲೂಕು ಆಸ್ಪತ್ರೆಗಳಲ್ಲಿ ತಜ್ಞ 
ನಿ ಜಲ್ಲಾ ಯತ್ತು ನಿ ನ ಕಣ್ಣ 


ವೈದ್ಯರುಗಳನ್ನು (ಚರ್ಮ, ಮೂಳೆ ಸ್ರೀ ರೋಗ 
ಮುಂತಾದ) ನೇಮಕ ಮಾಡಲಾಗಿದೆಯೇ: 
ಮಾಡದಿದ್ದರೆ ಯಾವ ಅವಧಿಯಲ್ಲಿ ನೇಮಕ 
ಮಾಡಿಕೊಳ್ಳಲಾಗುವುದು? 


ರಾಜ್ಯದಲ್ಲಿ `ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ] ದಂತ 
ಆರೋಗ್ಯಾಧಿಕಾರಿ/ತಜ್ಞ ವೈದ್ಯರ ಹುದ್ದೆಗಳನ್ನು ವಿಶೇಷ ನೇರ ನೇಮಕಾತಿ 
ನಿಯಮಗಳ ಮೂಲಕ ಭರ್ತಿಮಾಡಲು ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ: 
10.09.2020 ರಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ನೇಮಕಾತಿ ಪ್ರಕ್ರಿಯೆ 
ಚಾಲನೆಯಲ್ಲಿದೆ. 


ಆಕುಕ 71 ಹೆಚ್‌ಎಸ್‌ಡಿ 2020 


A 
(ಡಾ॥ 8 ಸ್‌ಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


